ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1771 (2042) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೀಮುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ : ಸಾಗರ ಮಾಲಾ ಯೋಜನೆ 
(ಅ) ರಾಜ್ಯದಲ್ಲಿ ಕೇ೦ದ್ರ ಸರ್ಕಾರದ "ಸಾಗರ ಮಾಲಾ" ಯೋಜನೆ ಅಡಿಯಲ್ಲಿ ಕಡಲು 
ತೀರ ಅಭಿವೃದ್ದಿ ಮತ್ತು ಸಣ್ಣ ಬಂದರುಗಳ ಅಭಿವೃದ್ಧಿಗೆ ಇದುವರೆಗೂ 


ಕೃಗೊಂಡಿರುವ ಕಾರ್ಯಕ್ರಮಗಳು ಯಾವುವು ; (ಜಿಲ್ಲಾವಾರು ಮತ್ತು ವರಾವಾರು 
ಮಾಹಿತಿ ನೀಡುವುದು) 


(ಆ) ಈ ಕಾರ್ಯಕ್ರಮಗಳ ಮತ್ತು ಯೋಜನೆಗಳ ಅನುಷ್ಠಾನಕ್ಕಾಗಿ ಸ್ನಳಾಂತರಿಸಲಾದ 
ಕಡಲ ತೀರದ ಬಳಿ ಇರುವ ಕುಟಿಂಬಗಳು ಎಷ್ಟು; ಮತ್ತು ಈ ಕುಟಿಂಬಗಳ 
ಪುನರ್ವಸತಿಗೆ ಒದಗಿಸಲಾಗಿರುವ ಸವಲತ್ತುಗಳು ಯಾವುವು ; ಸಂಪೂರ್ಣ ಮಾಯಿತಿ 
ನೀಡುವುದು) 


(ಇ) ರಾಜ್ಯದಲ್ಲಿ "ಸಾಗರ ಮಾಲಾ" ಯೋಜನೆಯಡಿ ಕೈಗೊಂಡಿರುವ ಕಾರ್ಯಕ್ರಮ 
ಮತ್ತು ಅನುಷ್ಠಾನದಲ್ಲಿ ಅಂದಾಜು ಮೊತ್ತದ ಏರಿಕೆ ಮತ್ತು ಪೂರ್ಣಗೊಳಿಸಬೇಕಾದ 
ಕಾಲಾವಧಿ ಮೀರಲಾಗಿದೆಯೇ? (ಸಂಪೂರ್ಣ ವಿವರ ನೀಡುವುದು) 


